ty 
Vay 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 541 (630) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಮಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ: ಕೋರ್ಟ್‌ ಆವರಣಕ್ಕೆ ಬರುವ ಕಕ್ಷಿದಾರರ ಹಾಗೂ ಆರೋಪಿಗಳ ರಕ್ಷಣೆ ಬಗ್ಗೆ 


(ಅ) ಕೋರ್ಟ್‌ ಆವರಣಕ್ಕ ಬರುವಂತಹ ಕಕ್ಷಿದಾರರು, ಆರೋಪಿಗಳಿಗೆ ಯಾವ ರೀತಿ ಸುರಕ್ಷ 
ನೀಡಲಾಗುತ್ತಿದೆ; 


(ಆ) ಕೋರ್ಟ್‌ ಆವರಣದಲ್ಲಿ ವಕೀಲರಿಂದಲೇ ಹಲ್ಲೆ ಆಗುವ ವಾತಾವರಣ ಸೃಷ್ಟಿ 
ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ ಅಂತಹ ವಕೀಲರ ವಿರುದ್ದ ಯಾವ ರೀತಿಯ ಕಾನೂನು ಕ್ರಮ 
ಜರುಗಿಸಲಾಗುತದೆ; 


(ಈ) ಮುಂದೆ ಇಂತಹ ದುರ್ಷುಟನೆ ನಡಯದೆ ಹಾಗೆ ಯಾವ ರೀತಿ ಕಾನೂನು 
ರೂಪಿಸಲಾಗಿದೆ? ಸಂಪೂರ್‌ಣ ಮಾಹಿತಿ ನೀಡತಕ್ಕದ್ದು) 


